ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರದಲ್ಲಿ ಬದಲಿ ನಿವೇಶನ ಹಂಚಿಕೆಯಲ್ಲಿನ ಸಮಸ್ಯೆ ಬಗ್ಗೆ 
ಶ್ರೀ ಅಡಗೂರ್‌ ಹೆಚ್‌. ವಿಶ್ವನಾಥ್‌(ನಾಮ ನಿರ್ದೇಶನ ಹೊಂದಿದವರು) - 
430 (581) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಸಾರ್ವಜನಿಕರಿಂದ ನಿವೇಶನ/ ಜಮೀನುಗಳನ್ನು ವಶಪಡಿಸಿಕೊಂಡು ಸಂಬಂಧಿಸಿದವರಿಗೆ ಬದಲಿ ನಿವೇಶನಗಳನ್ನು 
ನೀಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಿವೇಶನ/ ಜಮೀನುಗಳ ಸ್ವಾಧೀನದ ಬದಲಿಗೆ ಬದಲಿ ನಿವೇಶನ ಕೋರಿ ಅರ್ಜಿ 
ಸಲ್ಲಿಸಿರುವ ಫಲಾನುಭವಿಗಳ ವಿವರ ನೀಡುವುದು; 


(ಇ) ಸಾರ್ವಜನಿಕರ ಜಮೀನು/ ನಿವೇಶನಗಳನ್ನು ಸ್ವಾಧೀನಪಡಿಸಿಕೊಂಡು ಸಂಬಂಧಿಸಿದವರಿಗೆ ಬದಲಿ ನಿವೇಶನ ನೀಡದಿರಲು 
ಕಾರಣವೇನು; 


(ಈ) ಬದಲಿ ನಿವೇಶನಕ್ಕೆ ಅರ್ಹರಾಗಿದ್ದು ಹಂಚಿಕೆಯಾಗದ ಫಲಾನುಭವಿಗಳ ಪಟ್ಟೆ ನೀಡುವುದು? 


